ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 
ಉತ್ತರಿಸಬೇಕಾದ ದಿನಾಂಕ 
ಸದಸ್ಯರ ಹೆಸರು 

ಉತ್ತರಿಸುವ ಸಚಿವರು 


833 

11.03.2020 

ಡಾ: ವೈ.ಎ.ನಾರಾಯಣಸ್ವಾಮಿ, 
ಕಂದಾಯ ಸಚಿವರು 


.ಸಂ 


ಪ್ರಶ್ನೆ 


ಉತ್ತರ 


@ le! 


ತಹಶೀಲ್ಮಾರ್‌ ಕಛೇರಿಗಳಲ್ಲಿ 
ರೈತರಿಗೆ ಅಗತ್ಯವಾಗಿ 
ಬೇಕಾಗಿರುವ ೧ ಪಹಣಿ), 
11% ಸೈಚ್‌ ಇಂತಹ 
ಸವಲತ್ತುಗಳ ನೀಡುವಿಕೆಯಲ್ಲಿ 
ವಿಳ೦ಬವಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಪಹಣಿ ವಿತರಣೆಗೆ ಸಂಬಂಧಿಸಿದಂತೆ 
ಕೆಲವೊಂದು ತಾಲ್ಲೂಕುಗಳಲ್ಲಿ 
ನೆಟ್‌ವರ್ಕ್‌ ಸಮಸ್ಯೆ ಅಥವಾ ತಾಂತಿಕ 
ಸಮಸ್ಯೆಯಿಂದಾಗಿ ಸ್ವಲ್ಪ 
ವಿಳಂಬವಾಗುತ್ತಿರುವುದು 
ಕಂಡುಬಂದಿರುತದೆ. 


| ಬಂದಿದಲ್ಲಿ, 


ನಿವಾರಿಸಲು ಸರ್ಕಾರವು 
ಕೈಗೊಂಡಿರುವ ಕ್ರಮಗಳೇನು? 


ಇದನ್ನು | ರೈತರು 


ಹಾಗೂ ಸಾರ್ವಜನಿಕರು | 
ಪಹಣಿ/ಎಂಆರ್‌ಗಳನ್ನು ತಹಶೀಲ್ನಾರ್‌ 
ಕಛೇರಿಯಲ್ಲಿ ಮಾತ್ರವಲ್ಲದೇ ಗ್ರಾಮ 


ಪಂಚಾಯತಿ ಮತ್ತು ನಾಡ 
ಕಛೇರಿಗಳಲ್ಲಿಯೂ ಸಹ 
ಪಡೆಯಬಹದಾಗಿದೆ. ಇದಲ್ಲದೇ, 


ಕಂಪ್ಯೂಟಿರ್‌ ಅಥವಾ ಸೈಬರ್‌ ಕೆಫೆ 
ಮುಖಾಂತರ ಆನ್‌ಲೈನ್‌ ವ್ಯಾಲೆಟ್‌ 


ಸೌಲಭ್ಯವನ್ನು ಬಳಸಿ ಕರ್ನಾಟಕದ 
ಯಾವುದೇ ಜಮೀನಿನ ನ ಪಹಣಿ/ 
ಎಂಆರ್‌ಗಳನ್ನು ಯಾವುದೇ 


ಸಮಯದಲ್ಲಿ ಪಡೆಯುವಂತೆ -RTC 
ಮತ್ತು -ಬಔ ವ್ಯವಸ್ಥೆಯು ಜಾರಿಯಲ್ಲಿದೆ. 


ಕಂಇ 35 ಎ೦ಆರ್‌ಆರ್‌ 2020 


_ 
್‌್‌ 
(ಆರ್‌. ಅಶೋಕ್‌) 
ಕಂದಾಯ ಸಚಿವರು 


